ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಮಾನವ ಪ್ರಾಣಿ ಸಂಘರ್ಷ, ಹಾನಿ, ಪರಿಹಾರದ ಬಗ್ಗೆ 


ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
771 (983) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಕಾಡು ಪ್ರಾಣಿಗಳಿಂದ ಆಗಿರುವ ಪ್ರಾಣ ಹಾನಿ, ಬೆಳೆ ನಾಶ 
ಕುರಿತ ಅಂದಾಜು ಸರ್ಕಾರಕ್ಕಿದೆಯೇ ; (ಪ್ರತ್ಯೇಕವಾದ ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಆ) ಪದೇ ಪದೇ ಕಾಡು ಪ್ರಾಣಿಗಳಿಂದ ಆಗುತ್ತಿರುವ ಪ್ರಾಣ ಹಾನಿ, ಬೆಳೆ ನಾಶಕ್ಕೆ ಇರಬಹುದಾದ 
ಕಾರಣವೇನು ; (ಪೂರ್ಣ ಮಾಹಿತಿ ಒದಗಿಸುವುದು) 


(ಇ) ಕಾಡು ಪ್ರಾಣಿಗಳಿಂದಾಗುತಿರುವ ಹಾನಿಗೆ ಇದುವರೆವಿಗೆ ಒದಗಿಸಲಾಗಿರುವ ಪರಿಹಾರ ಎಷ್ಟು ; ಯಾವ 
ನಿಯಮಾವಳಿ ಮತ್ತು ಕಾನೂನಾತಕ ಅಂಶಗಳನ್ನು ಈ ನಿಟ್ಟಿನಲ್ಲಿ ಅನುಸರಿಸಲಾಗುತ್ತಿದೆ ; (ಮಾಹಿತಿ 
ಒದಗಿಸುವುದು) 


(ಈ) ಪದೇ ಪದೇ ಉಂಟಾಗುತ್ತಿರುವ ಈ ಮಾನವ-ಪ್ರಾಣಿ ಸಂಘರ್ಷ, ಪ್ರಾಣಹಾನಿ, ಬೆಳೆ ನಾಶ 
ನಿಯಂತಿಸುವ ನಿಟ್ಟಿನಲ್ಲಿ ಸರ್ಕಾರದ ದೀರ್ಪಾವಧಿ ಆಲೋಚನೆಯೇನು ? (ಮಾಹಿತಿ ಒದಗಿಸುವುದು) 


